ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಶಾಸಕರಿಗೆ, ಸಂಸದರಿಗೆ ಒದಗಿಸಿದ ಅನುದಾನದ ಕುರಿತು 
ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಲೇತು:- 


163 (394) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು ಈ ವಿಷಯವನ್ನು 
ದಯವಿಟ್ಟು ತಿಳಿಸುವರೆ:- 


ಕಳೆದ 03 ವರ್ಷಗಳಿಂದ ಯಾವ ಯಾವ ಶಾಸಕರ ಹಾಗೂ ಸಂಸದರ ಶಿಫಾರಸ್ಸಿನ ಮೇಲೆ ಎಷ್ಟು ಮೊತ್ತದ 
ಎಸ್‌.ಸಿ.ಪಿ ಮತ್ತು ಟೆ.ಎಸ್‌.ಪಿ ಯೋಜನೆಯಡಿ ಸಿ.ಸಿ ರಸ್ತೆಗೆ ಅನುದಾನ ಒದಗಿಸಲಾಗಿದೆ? (ಸಂಪೂರ್ಣವಾದ 
ವಿವರವನ್ನು ನೀಡುವುದು) 


